ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ರಾಜ್ಯದಲ್ಲಿರುವ ಮುಜರಾಯಿ ದೇವಾಲಯಗಳ ಕುರಿತು 


ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತ್ರ)- 
ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು)- 


ಡಾ. ಜೈಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) - 


166 (1389+1390+1395) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ರಾಜ್ಯದಲ್ಲಿ ಒಟ್ಟಿ ಎಷ್ಟು ದೇವಸ್ಥಾನಗಳಿವೆ ; ಇವುಗಳಲ್ಲಿ ಖಾಸಗಿ ದೇವಸ್ಮಾನಗಳೆಷ್ಟು ಮತ್ತು 
ಮುಜರಾಯಿಗೆ ಸೇರಿದ ದೇವಸ್ಮಾನಗಳೆಷ್ಟು ; (ವಿವರ ನೀಡುವುದು) 


(ಆ) ಅವುಗಳಲ್ಲಿ ಎ.ಬಿ.ಸಿ. ದರ್ಜಿಯ ದೇವಾಲಯಗಳ ಸಂಖ್ಯೆ ಎಷ್ಟು ; (ವರ್ಗವಾರು ವಿವರ ನೀಡುವುದು) 
ಎ.ಬಿ.ಸಿ. ವರ್ಗದ ದೇವಾಲಯಗಳಲ್ಲಿ ಅರ್ಚ್‌ಕರಿಗೆ ನೀಡಲಾಗುತ್ತಿರುವ ಮಾಸಿಕ ತಸ್ಲೀಕ್‌ ಭತ್ಯೆಯ 
ಮೊತವೆಷ್ಟು ; ಇದನ್ನು ಯಾವ ಕಾಲಮಿತಿಯಲ್ಲಿ ಪರಿಷ್ಕರಿಸಲಾಗುವುದು; 


(ಇ) ಖಾಸಗಿ ದೇವಸ್ಥಾನಗಳನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ತೆಗೆದುಕೊಳ್ಳಬೇಕಾದರೆ, ಯಾವ 
ನಿಯಮಗಳನ್ನು ಅನುಸರಿಸಲಾಗುತದೆ ; (ವಿವರ ನೀಡುವುದು) 


(ಈ) ಕಳೆದ ಮೂರು ವರ್ಷಗಳಲ್ಲಿ ಸದರಿ ದೇವಾಲಯಗಳಲ್ಲಿ ಹಣದ ರೂಪದಲ್ಲಿ ಸಂಗ್ರಹವಾದ ಒಟ್ಟು 
ಮೊತ್ತವೆಷ್ಟು ; (ವರ್ಗವಾರು ವಿವರ ನೀಡುವುದು) 


(ಉ) ಕಳೆದ ಮೂರು ವರ್ಷಗಳಲ್ಲಿ ಸಂಗ್ರಹಿತವಾದ ಹಣದಲ್ಲಿ ಸದರಿ ದೇವಾಲಯಗಳ ಅಭಿವೃದ್ಧಿಗೆ 
ಬಳಸಲಾಗಿರುವ ಒಟ್ಟು ಮೊತ್ತವೆಷ್ಟು ; ಹಾಗೂ ಇತರೆ ಉದ್ದೇಶಗಳಿಗೆ ಎಷ್ಟು ಮೊತ್ತದ ಹಣವನ್ನು ಬಳಕ 
ಮಾಡಲಾಗಿದೆ; (ವಿವರ ನೀಡುವುದು) 


(ಊ) ದೇವಸ್ಥಾನದ ಧರ್ಮದರ್ಶಿಗಳನ್ನು ನೇಮಕ ಮಾಡುವಾಗ ಯಾವ ಆಧಾರದ ಮೇಲೆ ನೇಮಕ 
ಮಾಡಲಾಗುತ್ತದೆ; ಅದಕ್ಕಿರುವ ಮಾನದಂಡಗಳೇನು; 


(ಯ) ರಾಜ್ಯದ ದೇವಸ್ಥಾನಗಳಲ್ಲಿ ಸಾಮೂಹಿಕ ವಿವಾಹ ಏರ್ಪಡಿಸುವ ಹೊಸ ಸಂಪ್ರದಾಯದಂತೆ 
ಇದುವರೆಗೆ ಎಷ್ಟು ವಿವಾಹ ನೆರವೇರಿಸಲಾಗಿದೆ ; ವಧುವರರಿಗೆ ವರೋಪಚಾರದ ಖರ್ಚು ವೆಚ್ಚಕ್ಕೆ ಎಷ್ಟು 
ಹಣ ಈವರೆಗೆ ಬಿಡುಗಡೆ ಮಾಡಲಾಗಿದೆ; 


(ಎ) ಎಷ್ಟು ಜೋಡಿ ಇಲ್ಲಿಯವರೆಗೆ ನೋಂದಣಿಯಾಗಿದೆ ? (ವಿವರ ನೀಡುವುದು) 


